ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಜಲಾಮೃತ ಯೋಜನೆಯ ಬಗ್ಗೆ 
ಡಾ| ಸಿ.ಆರ್‌. ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


656 (816) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಲಾಮೃತ ಯೋಜನೆಯು ಪ್ರಾರಂಭಗೊಂಡಿದ್ದು 
ಯಾವಾಗ; 


(ಆ) ಈ ಯೋಜನೆಗಾಗಿ ಇದುವರೆವಿಗೆ ಮೀಸಲಿರಿಸಿದ ಅನುದಾನ ಎಷ್ಟು; ಹಾಗೂ ಎಷ್ಟು ಅನುದಾನ 
ವಿನಿಯೋಗಿಸಲಾಗಿದೆ; 


(ಇ) ಈ ಯೋಜನೆಯ ಉದ್ದೇಶಗಳೇನು; 


(ಈ) ಇದುವರೆವಿಗೆ ಎಷ್ಟು ಕೆರೆ, ಕಟ್ಟೆಗಳನ್ನು ಈ ಯೋಜನೆಯಡಿ ನಿರ್ಮಿಸಲಾಗಿದೆ; ಎಷ್ಟು ಕೆರೆ, 
ಕಟ್ಟಿಡಗಳನ್ನು ದುರಸ್ತಿ ಮಾಡಲಾಗಿದೆ? (ತಾಲ್ಲೂಕುವಾರು ವಿವರ ನೀಡುವುದು) 


